ಕನ್ನಡ ಅನುವಾದ 
ಪಂ. ವಾದಿರಾಜಾಚಾರ್ಯ ಕರಣಮ್‌ 


ಶ್ರೀಜಗನ್ನಾಥದಾಸಾರ್ಯಸ್ತುತಿ 


ಶ್ರೀಜಗನ್ನಾಥದಾಸರು, ಮಾನವಿ 


ಕನ್ನಡ ಅನುವಾದ ತಿ 
॥ ಅಥ ಶ್ರೀಜಗನ್ನಾಥದಾಸಾರ್ಯಸ್ತುತಿಃ ॥ 
ಶ್ರೀಜಗನ್ನಾಥದಾಸಾರ್ಯಂ ಹರಿಗಾಥಾಸುಬೋಧಕಮ್‌ । 
ಸತ್ತಿ ದ್ಲಾಂತಪ್ರ' ವಕ್ತಾರಂ ಸಾದರಂ ಪ್ರಣಮಾಮ್ಯಹಮ್‌ ॥1॥ 
ಶ್ರೀನಿವಾಸದಯಾಪಾತ್ರಂ ಶ್ರೀನಿವಾಸಾಹ್ಟಯಂ ವಿದಮ್‌ । 
ಲಕ್ಷೇನೃಸಿಂಹಸತ್ತುತ್ರಂ ಜಗನ್ನಾಥಗುರು೦ ಭಜೇ ॥2॥ 
ವಿಜಯಾರ್ಯಮಹಾದಾಸಮುದಸ್ಯೋದರವೇದನಾಮ್‌ । 
ಪ್ರಾಪ್ಯ ಗೋಪಾಲದಾಸಾರ್ಯಾತ್ಸುಖಂ ಲೇಭೇ ನಮಾಮಿ ತಮ್‌ 
ಶ್ರೀವಿಠ್ನಲಾ೦ಚಿತೇ ಕ್ಷೇತ್ರೇ ಸಮವಾಪ ಸದ೦ಕಿತಮ್‌ । 
ಭಜೇತನಿಶಂ ಸದಾತ್ಮಾನಂ ಜಗನ್ನಾಥಾರ್ಯವಿಠ್ಶಲಮ್‌ ॥4॥ 
ನವವ್ಯಂದಾವನೇ ಪದ್ಮನಾಭಾದಿಯತಿಸನ್ನಿಧೌ । 
ರಘುವರ್ಯಂ ಪ್ರತುಷ್ಟಾವ ಜಗನ್ನಾಥಗುರು೦ ಭಜೇ ॥5॥ 
ರಾಘವೇ೦ದ್ರಗುರುಂ ಭಕ್ತ್ಯಾ ತುಷ್ಟಾವಾವಹಿತಾತ್ಮನಾ । 
ವರದೇಂದ್ರಾರ್ಯಸಚ್ಚಿಷ್ಕಂ ಜಗನ್ನಾಥಗುರುಂ ಭಜೇ ॥6॥ 
ಹಂಸಾರಂಭಾಂ ಸತ್ಯಸಂಧಷರ್ಯಂತಾಂ ಸತ್ಚರ೦ಪರಾಮ್‌ । 
ಆನಮಾಮೀತ್ಯಸ್ತುವದ್ಯೋ ಜಗನ್ನಾಥಗುರು೦ ಭಜೇ ॥7॥ 
ಸತ್ಯಬೋಧಂ ಸಮಾರಾಧ್ಯ ಸತ್ಯಬೋಧಮವಾಪ್ತವಾನ್‌ I 
ಮತ್ಯನೂನಂ ಮಹಾತ್ಮಾನಂ ಜಗನ್ನಾಥಗುರುಂ ಭಜೇ ॥8॥ 


ಸದ್ದೋಧಪಾದುಕಾ ದಿವ್ಯಾ ಪೂಜ್ಯತೇತದ್ಯಾಪಿ ಭಕ್ತಿತಃ । 
ಯಸ್ಯಾಗ್ರೇ ತಮಹಂ ನೌಮಿ ಜಗನ್ನಾಥಾರ್ಯದಾಸಕಮ್‌ ॥9॥ 


4 ಶ್ರೀಜಗನ್ನಾಥದಾಸಾರ್ಯಸ್ತುತಿ 
ಮಂತ್ರಾಕ್ಷತಾಃ ಪ್ರದೀಯಂತೇತದ್ಯಾಪಿ ಸದ್ದೋಧಸನ್ನಿದೌ । 
ಯದ್ದತ್ತಪಾತ್ರರತ್ನೇನ ಜಗನ್ನಾಥಗುರು೦ ಭಜೇ ॥10॥ 
ಜಗನ್ನಾಥಾಖ್ಯದಾಸಾರ್ಯಂ ಜಗನ್ನಾಥದಯಾಲಯಮ್‌ । 
ಜಡಾ೦ಧಜನಧಾತಾರ೦ ಜನೋದ್ದಾರಂ ನಮಾಮ್ಯಹಮ್‌ 11 
ಶ್ರೀಜಗನ್ನಾಥದಾಸಾರ್ಯಸ್ತುತಿಂ ಪಠತಿ ಯೋ ನರಃ। 
ಜಗನ್ನಾಥಕೃಪಾಪಾತ್ರೋ ಭವತ್ಯೇವ ನ ಸಂಶಯಃ ॥121 


1 ಇತಿ ಶ್ರೀಜಗನ್ನಾಥದಾಸಾರ್ಯಸ್ತುತಿಃ ॥ 


ಕನ್ನಡ ಅನುವಾದ 5 
॥ ಶ್ರೀಜಗನ್ನಾಥದಾಸಾರ್ಯಸ್ತುತಿಃ ॥ 

ಶ್ರೀಜಗನ್ನಾಥದಾಸಾರ್ಯಂ ಹರಿಗಾಥಾಸುಬೋಧಕಮ್‌ । 

ಸತ್ನಿದ್ಧಾಂತಪ್ರವಕ್ತಾರಂ ಸಾದರಂ ಪ್ರಣಮಾಮ್ಯಹಮ್‌ ॥1॥ 


ಶ್ರೀಜಗನ್ನಾಥದಾಸರು ಮಹಾನುಭಾವರು. ಅನೇಕರಿಗೆ 
ಅವರು ಮಾರ್ಗದರ್ಶಕರಾಗಿದ್ದಾರೆ. ಸಜ್ಜನರಿಗೆ ಭಗವಂತನ 
ಮಹಿಮೆಯನ್ನು ತಿಳಿಸಲು ಹರಿಕಥಾಮೃತಸಾರವನ್ನು ರಚಿಸಿ- 
ದ್ದಾರೆ. ಶ್ರೀಮನ್ನ! ಧ್ವಾಚಾರ್ಯರ ಸಿದ್ದಾಂತವನ್ನು ಪದ- 
ಪದ್ಯಗಳ ಮೂಲಕ ಎಲ್ಲೆಡೆ ಪ್ರಚಾರ ಮಾಡಿದ್ದಾರೆ. ಅಂಥ 
ಜಗನ್ನಾಥದಾಸರನ್ನು ಭಕ್ತಿಯಿಂದ ನಮಸ್ಕರಿಸುತ್ತೇನೆ. 


ಶ್ರೀನಿವಾಸದಯಾಪಾತ್ರಂ ಶ್ರೀನಿವಾಸಾಹ್ಟಯಂ ವಿದಮ್‌ । 
ಲಕ್ಷೇನೃಸಿಂಹಸತ್ತುತ್ರಂ ಜಗನ್ನಾಥಗುರು೦ ಭಜೇ ॥2॥ 
ಏಳುಗಿರಿ ಒಡೆಯನಾದ ಶ್ರೀನಿವಾಸನ ದಯೆಯಿಂದ 
ಜನಿಸಿದವರು ಇವರು. ಆದ್ದರಿ೦ದ ಶ್ರೀನಿವಾಸನಾಮಾಂಕಿತ- 
ರಾದರು. ಜ್ಞಾನಿಗಳಾದರು. ಲಕ್ಷ್ಮೀ-ನರಹರಿ ದಂಪತಿಗಳ 
ಮಕ್ಕಳಾದ ಈ ಜಗನ್ನಾಥದಾಸರನ್ನು ಭಜಿಸುತ್ತೇನೆ. 
ವಿಜಯಾರ್ಯಮಹಾದಾಸಮುದಸ್ಯೋದರವೇದನಾಮ್‌ | 
ಪ್ರಾಪ್ಯ ಗೋಪಾಲದಾಸಾರ್ಯಾತ್ಸುಖಂ ಲೇಭೇ ನಮಾಮಿ ತಮ್‌ ॥ 


ಜಗನ್ನಾಥದಾಸರು ದಾಸದೀಕ್ಷೆಯನ್ನು ಪಡೆಯುವು- 
ದಕ್ಕೂ ಮೊದಲು ಮಹಾವಿದ್ವಾಂಸರಾಗಿದ್ದರು. ಒಂದು 
ಸ೦ದರ್ಭದಲ್ಲಿ ವಿಜಯದಾಸರನ್ನು ಉದಾಸೀನ 
ಮಾಡಿದರು. ಆದರ ಫಲವಾಗಿ ಅಸಾಧ್ಯವಾದ 
ಹೊಟ್ಟೆನೋವಿನಿಂದ ಬಳಲಿದರು. ವಿಜಯದಾಸರ 


6 ಶ್ರೀಜಗನ್ನಾಥದಾಸಾರ್ಯಸ್ತುತಿ 


ಆದೇಶದಂತೆ ಗೋಪಾಲದಾಸರ ಬಳಿ ಹೋದರು. ಅವರ 
ಅನುಗ್ರಹದಿಂದ ಉದರಶೂಲೆಯನ್ನು ಪರಿಹರಿಸಿಕೊಂಡು 
ಆಯುಷ್ಕಂತರಾದರು. ನಂತರ ದಾಸದೀಕ್ಷಿತರಾದರು. 
ಅಂಥ ಜಗನ್ನಾಥದಾಸರನ್ನು ನಮಸ್ಕರಿಸುತ್ತೇನೆ. 


ಶ್ರೀವಿಠ್ಠಲಾಂಚಿತೇ ಕ್ಷೇತ್ರೇ ಸಮವಾಪ ಸದಂಕಿತಮ್‌ । 
ಭಜೇತನಿಶಂ ಸದಾತ್ಮಾನಂ ಜಗನ್ನಾಥಾರ್ಯವಿಠ್ಶಲಮ್‌ ॥14॥ 


ಶ್ರೀನಿವಾಸಾಚಾರ್ಯರು ವಿಠ್ಗಲನಿಂದ ವಿಭೂಷಿತವಾದ 
ಪಂಢರಪುರಕ್ಕೆ ಹೋದರು. ಚಂದ್ರಭಾಗಾನದಿಯಲ್ಲಿ 
ಸ್ನಾನ ಮಾಡುವಾಗ ಜಗನ್ನಾಥವಿಠ್ಠಲಾಂಕಿತವಾದ 
ಶಿಲೆಯನ್ನು ಪಡೆದರು. ದೇವರು ನೀಡಿದ ಅಂಕಿತ ಎಂದು 
ಭಾವಿಸಿದರು. ವಿಠಲಯ್ಯಾ ವಿಠಲಯ್ಯಾ ಎಂದು 
ವಿಠ್ಠಲನನ್ನು ಸ್ತುತಿಸಿದರು. ದಾಸರಾಗಿ ದೀಕ್ಷೆಯನ್ನು 
ಪಡೆದರು. ಅಂಥ ಜಗನ್ನಾಥದಾಸರನ್ನು ನಿರಂತರವೂ 
ಭಜಿಸುತ್ತೇನೆ. 
ನವವ್ಯಂದಾವನೇ ಪದ್ಮನಾಭಾದಿಯತಿಸನ್ನಿಧೌ । 
ರಘುವರ್ಯಂ ಪ್ರತುಷ್ಟಾವ ಜಗನ್ನಾಥಗುರು೦ ಭಜೇ ॥5॥ 


ನವವ್ಯಂದಾವನದಲ್ಲಿ ಪದ್ಮನಾಭತೀರ್ಥರೇ ಮುಂತಾದ 
ಒಂಭತ್ತು ಯತಿವರೇಣ್ಯರು ಸನ್ನಿಹಿತರಾಗಿದ್ದಾರೆ. ಅವರ 
ಸಮಕ್ಷಮದಲ್ಲಿ ಶ್ರೀರಘುವರ್ಯತೀರ್ಥರು ಕೂಡಾ ಸನ್ನಿಹಿತ- 
ರಾಗಿದ್ದಾರೆ. ಶ್ರೀಜಗನ್ನಾಥದಾಸರು ಅಲ್ಲಿರುವ ಮೂಲ 
ವ್ಯೃಂದಾವನಗಳ ದರ್ಶನವನ್ನು ಮಾಡಿಕೊಂಡರು. 
ಪದ್ಮನಾಭತೀರ್ಥಾದಿಗಳನ್ನು ಕ್ರಮವಾಗಿ ಸ್ತುತಿಸಿ ಶ್ರೀರಘು- 
ವರ್ಯರನ್ನು ಕೂಡಾ ಸ್ತುತಿಸಿದರು. ಅವರೆಲ್ಲರ ಅನುಗ್ರಹ- 


ಕನ್ನಡ ಅನುವಾದ 7 


ವನ್ನು ಪಡೆದರು. ಕೃತಾರ್ಥರಾದರು. ಅಂಥ ಮಹಾನು- 
ಭಾವರಾದ ಜಗನ್ನಾಥದಾಸರನ್ನು ಸೇವಿಸುತ್ತೇನೆ. ಈ 
ಹಾಡು ಈ ವಿಧವಾಗಿದೆ. 


ವೃ೦ದಾವನಗಳಿಗೆ ಆನಮಿಪೆ ನಿತ್ಯ 

ನಂದತೀರ್ಥರ ಮತೋದ್ಧಾರಕರೆನಿಪ ನವ ॥ಪ॥ 
ವರ ಮಧ್ವಮುನಿ ವಿಮಲಕರಪದ್ಮಸಂಜಾತ 

ಗುರು ಪದ್ಮನಾಭ ರಾಮರ ಕವೀಂದ್ರ ತತ್‌- 
ಕರಸರೋರುಹಜಾತ ವಾಗೀಶಮುನಿ ರಘು- 
ವರ್ಯ ಗೋವಿಂದಾಖ್ಯ ಒಡೆಯರ ಪವಿತ್ರತಮ ॥1॥ 
ಶ್ರೀ ಸುಧೀ೦ದ್ರಾರ್ಯರ ಪ್ರಪುತ್ರರೆನಿಪ ಸುಧೀಂದ್ರ 
ವ್ಯಾಸರಾಯ ಶ್ರೀನಿವಾಸ ಮುನಿಯಾ 

ಭೂಸುರರು ಪರಮ ಸ೦ತೋಷದಲಿ ಸ್ಕರಿಸೆ ನಿ- 
ರ್ದೋಷರನೆ ಮಾಡಿ ಅಭಿಲಾಷೆ ಪೂರೈಸುತಿಹ ॥12॥ 
ದೇವತೆಗಳು ಇವರು ಸಂದೇಹ ಬಡೆ ಸಲ್ಲ ಮಿ- 
ಥ್ಯಾವಾದಿಗಳ ಪರಾಭವ ಮಾಡಿ 

ಈ ವಸುಂಧರೆಯೊಳಗೆ ಕೀರ್ತಿಯುತರಾಗಿ, ಲ- 
ಕ್ಷೀವರ ಜಗನ್ನಾಥವಿಠಲನ ಐದಿಹರ ॥3॥ 


8 ಶ್ರೀಜಗನ್ನಾಥದಾಸಾರ್ಯಸ್ತುತಿ 
ರಾಘವೇ೦ದ್ರಗುರುಂ ಭಕ್ತ್ಯಾ ತುಷ್ಟಾವಾವಹಿತಾತ್ಮನಾ । 
ವರದೇಂದ್ರಾರ್ಯಸಚ್ಛಿಷ್ಕಂ ಜಗನ್ನಾಥಗುರುಂ ಭಜೇ ॥5॥ 
ಸಮಾಹಿತಮನಸ್ಮರಾಗಿ ಗುರುಗಳಾದ ರಾಘವೇಂದ್ರ- 
ಸ್ವಾಮಿಗಳನ್ನು ಅನೇಕಪದ್ಯಗಳಿಂದ ಸ್ತುತಿಸಿದರು. ವರ- 


ದೇಂದ್ರತೀರ್ಥರಿಂದ ಸಚ್ಛಾಸ್ಟ್ರೋಪದೇಶವನ್ನು ಪಡೆದರು. 
ಹರ: ಜಗನ್ನಾಥದಾಸರನ್ನು ಭಕ್ತಿಯಿಂದ ಸ್ಮುತಿಸುತ್ತೇನೆ. 


ಹಂಸಾರಂಭಾಂ ಸತ್ಯಸ೦ಧಪರ್ಯಂತಾ೦ ಸತ್ಸರಂಪರಾಮ್‌ । 
ಆನಮಾಮೀತ್ಯಸ್ತುವದ್ಯೋ ಜಗನ್ನಾಥಗುರು೦ ಭಜೇ ॥6॥ 
ಹಂಸನಾಮಕನಾದ ಪರಮಾತ್ಮನನ್ನು ಮೊದಲು 
ಮಾಡಿ ಸತ್ಯಸಂಧರ ವರೆಗೆ ವಿರಾಜಮಾನವಾದ 
ಸತ್ಚರಂಪರೆಯನ್ನು ಆನಮಿಪೆ ಗುರುಸಂತತಿಗೆ ಸತತಗೆ... 
ಎಂಬ ಪದ್ಯದಿಂದ ಸ್ತುತಿಸಿದರು. ಆಎಲ್ಲಮಹಾನುಭಾವರ 
ಅನುಗ್ರಹಕ್ಕೆ ಸತ್ಪಾತ್ರರಾದರು. ಅಂಥ ಮಹಾತ್ಮರಾದ 
ಜಗನ್ನಾಥದಾಸರನ್ನು ಭಜಿಸುತ್ತೇನೆ. 
ಸತ್ಯಬೋಧಂ ಸಮಾರಾಧ್ಯ ಸತ್ಯಬೋಧಮವಾಪ್ತವಾನ್‌ I 
ಮತ್ಯನೂನಂ ಮಹಾತ್ಮಾನಂ ಜಗನ್ನಾಥಗುರುಂ ಭಜೇ ॥7॥ 
ಸತ್ಯಬೋಧತೀರ್ಥರನ್ನುಭಕ್ತಿಯಿಂದ ಆರಾಧಿಸಿದರು. 
ಸತ್ಯ ವಾದ ಬೋಧವನ್ನು ತತ್ವಜ್ಞಾನವನ್ನು ಪಡೆದರು. 
ನಿವರೇಣ್ಯ ರಾದ, ಮಹಾತ್ಮ ರಾದ ಜಗನ್ನಾಥದಾಸರನ್ನು 
ಭಜಿಸುತ್ತೇನೆ. 
ಸದ್ದೋಧಪಾದುಕಾ ದಿವ್ಯಾ ಪೂಜ್ಯತೇತದ್ಯಾಪಿ ಭಕ್ತಿತಃ । 
ಯಸ್ಯಾಗ್ರೇ ತಮಹಂ ನೌಮಿ ಜಗನ್ನಾಥಾರ್ಯದಾಸಕಮ್‌ ॥8/ 


ಕನ್ನಡ ಅನುವಾದ 9 


ಜಗನ್ನಾಥದಾಸರ ಪ್ರಾರ್ಥನೆಗೆ ಅನುಗುಣವಾಗಿ ತಮ್ಮ 
ಪಾದುಕೆಗಳನ್ನು ಸತ್ಯಬೋಧರು ನೀಡಿದರು. ಆ ಪಾದುಕೆ- 
ಗಳು ಇವತ್ತಿಗೂ ಮಾನವಿಯ ಜಗನ್ನಾಥದಾಸರ ಸಮಕ್ಷಮ- 
ದಲ್ಲಿ ಪೂಜಿತವಾಗುತ್ತಿವೆ. ಅಂಥ ಜಗನ್ನಾಥದಾಸರನ್ನು 
ನಮಸ್ಕರಿಸುತ್ತೇನೆ. 
ಮಂತ್ರಾಕ್ಷತಾಃ ಪ್ರದೀಯಂತೇತದ್ಯಾಪಿ ಸದ್ದೋಧಸನ್ನಿಧೌ । 


ಯದ್ದತ್ತಪಾತ್ರರತ್ತೇನ ಜಗನ್ನಾಥಗುರು೦ ಭಜೇ ॥9॥ 


KC 

ಜಗನ್ನಾಥದಾಸರ ಮೇಲೆ ಸತ್ಯೂಬೋಧರು ಮಾಡಿರುವ 
ಅನುಗ್ರಹ ಅಪಾರ. ಆ ಅನುಗ್ರಹವನ್ನು ಸ್ಕರಿಸಿಕೊಳ್ಳುತ್ತಾ 
ಮಂತ್ರಾಕ್ಷತಾ ಬುಟ್ಟಿಯನ್ನುಸತ್ಯಬೋಧರಿಗೆ ಸಮರ್ಪಿಸಿದರು. 
ಸತ್ಯಬೋಧರು ಆಮಂತ್ರಾಕ್ಷತಾಬುಟ್ಟಿಯನ್ನುಉಪಯೋ- 
ಗಿಸುತ್ತಿದ್ದರು. ಅದೇ ಮಂತ್ರಾಕ್ಷತಾಬುಟ್ಟಿಯಿಂದ ಈಗಲೂ 
ಸತ್ಯಚೋಧರ ಸನ್ನಿಧಾನದಲ್ಲಿ. ಪರ್ಯಾಯಸ್ಥರಾದ ಸತ್ಯ- 
ಬೋಧರ ವಂಶಸ್ಥರು ಮಂತ್ರಾಕ್ಷತೆಯನ್ನು ನೀಡುತ್ತಾರೆ. 
ಅಂಥ ಮಹಾಸುಭಾವರಾದ ಜಗನ್ನಾಥದಾಸರನ್ನು 
ಭಜಿಸುತ್ತೇನೆ. 
ಜಗನ್ನಾಥಾಖ್ಯದಾಸಾರ್ಯಂ ಜಗನ್ನಾಥದಯಾಲಯಮ್‌ । 
ಜಡಾಂಧಜನಧಾತಾರಂ ಜನೋದ್ಧಾರಂ ನಮಾಮ್ಯಹಮ್‌ 1101 


ಜಗನ್ನಾಥನ ದಯೆಗೆ ಪಾತ್ರರಾದ, ಜಡರಾದ 
ಅಂಧರಾದ ಸಜ್ಜನರನ್ನು ಅನುಗ್ರಹಿಸುವ, ಸುಜನೋ- 
ದ್ದಾರಕರಾದ ಜಗನ್ನಾಥದಾಸವರೇಣ್ಯರನ್ನು ಭಕ್ತಿಯಿಂದ 
ನಾನು ನಮಸ್ಕರಿಸುತ್ತೇನೆ. 


10 ಶ್ರೀಜಗನ್ನಾಥದಾಸಾರ್ಯಸ್ತುತಿ 
ಶ್ರೀಜಗನ್ನಾಥದಾಸಾರ್ಯಸ್ತುತಿ೦ ಪಠತಿ ಯೋ ನರಃ । 
ಜಗನ್ನಾಥಕೃಪಾಪಾತ್ರೋ ಭವತ್ಯೇವ ನ ಸಂಶಯಃ ॥11/ 


ಶ್ರೀಜಗನ್ನಾಥದಾಸರ ಸ್ತುತಿ ಇದು. ನಿತ್ಯವೂ ಪಠಿಸ- 
ಬೇಕು. ಅಂಥವರು ಜಗನ್ನಾಥನ ಕೃಪೆಗೆ ಪಾತ್ರರಾಗುತ್ತಾರೆ. 
ಈ ವಿಷಯದಲ್ಲಿ ಸರ್ವಥಾ ಸಂದೇಹವಿಲ್ಲ. 


ಇತಿ ಶ್ರೀಜಗನ್ನಾಥದಾಸಾರ್ಯದಶಕಮ್‌ ॥ 


